{ ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪಸ್ನೆ ಸಂಖ್ಯೆ 240 
ಸದಸ್ಯರ ಹೆಸರು ಶ್ರೀ ಐವನ್‌ ಡಿ'ಸೋಜಾ 
ಮಾನ್ಯ ವಿಧಾನ ಪರಿಷತ್ತು ಸದಸ್ಯರು 
ಉತ್ತರಿಸಬೇಕಾದ ದಿನಾಂಕ 04-03-2020 
ಉತ್ತರಿಸುವ ಸಚಿವರು ಗೃಹಸಚಿವರು. 

3 ಪ್ರಶ್ನೆ ಉತ್ತರ 

ಅ) | ಮಂಗಳೂರಿನಲ್ಲಿ `ಸಿಎಎ'`'ಮತ್ತು ಎನ್‌ಸಿಆರ್‌ 20 ಸಾರನಕ್ಸ ಮಂಗಳೂರು ಗೋಶದಾರನ್ಲ್‌ ಇಬ್ಬರು 
ಪ್ರತಿಭಟನೆಗಾರರ ಮೇಲೆ ಗೋಲಿಬಾರ್‌ನಲ್ಲಿ ಮೃತಪಟ್ಟಿದ್ದು, ಸದರಿಯವರಿಗೆ ಪರಿಹಾರ ನೀಡಿರುವುದಿಲ್ಲ. 2017-18 
ಮೃತರಾದವರಿಗೆ ಸರ್ಕಾರ ಪರಿಹಾರ | ಮತ್ತು 2018-19ನೇ ಸಾಲಿನಲ್ಲಿ ಗಲಭೆಯಿಂದಾಗಿ ಮೃತಪಟ್ಟ 
ನೀಡಿದೆಯೇ; 2017-18, 2018-19 ಮತ್ತು ಯಾವುದೇ ಪ್ರಕರಣಗಳು ಇರುವುದಿಲ್ಲ. 
2019-20ರಲ್ಲಿ ರಾಜ್ಯದಲ್ಲಿ ಎಷ್ಟು ಮಂದಿಗೆ" 
ಯಾವ ಯಾವ ಕಾರಣಕ್ಕಾಗಿ ಮೃತರಾದವರಿಗೆ 
ಪರಿಹಾರ ನೀಡಲಾಗಿದೆ; ಪರಿಹಾರ ನೀಡಿದ 
ಪಟ್ಟಿ ಸಹಿತ ವಿವರ ನೀಡುವುದು; 

ಈ `ಮಂಗಳಾರನ್‌ ಪಕಹಾರ ಘೋಷ ನಂತರ | ಮಂಗಳೊರು `ಗೋಲಿಬಾರ್‌ನಲ್ಲಿ ಮೃತಪಟ್ಟ ಅಬ್ದುಲ್‌ : ಜಲೇಲ್‌ 
ಅದನ್ನು ನೀಡದಿರಲು ಕಾರಣಗಳೇನು; (ವಿವರ | ಮತ್ತು ನೌಶೀನ್‌ ಇವರುಗಳು ಸದರಿ ಪ್ರಕರಣದಲ್ಲಿ ಅನುಕ್ರಮವಾಗಿ 
ನೀಡುವುದು). ಎ3 ಮತ್ತು ಎ8 ಆರೋಪಿಗಳಾಗಿರುವುದರಿಂದ ಸರ್ಕಾರದಿಂದ 

ರ ಪರಿಹಾರ ನೀಡಿರುವುದಿಲ್ಲ. 

ಇ1ರಾಜ್ಯದಲ್ಲಿ ಪ್ರತಿಧಟನೆಗಾರರು ಪ್ರತಿಭಟ ರಾಜ್ಯದಲ್ಲಿ `ಸಿಎಎ''ಮೆತ್ತು ಎನ್‌ಸಿಆರ್‌ ಪುಶಿಭಟನೆಯ' ಸೆಂಬಂಧೆ 
ಮುಂದಾದಾಗ ಅವರ ಮೇಲಿನ ಕೇಸುಗಳನ್ನು | ದಾಖಲಾದ ಯಾವುದೇ ಪ್ರಕರಣಗಳನ್ನು ಸರ್ಕಾರ ಹಿಲಪೆಡೆದಿರುವುದಿಲ್ಲ. 
ಹಿಂದಕ್ಕೆ ಪಡೆದ ಉದಾಹಾರಣೆಗಳಿವೆಯೇಲ;, x ' ಫಸ & 

i ಇದ್ದರೆ ವಿವರ ನೀಡುವುದು; \ k 

0855S 5ನ ರನ್ನ ನಸವವ ಮತ್ತು ಎನ್‌ಆರ್‌ ಪ್ರಧಟನೆ| 
ಗಾಯಗೊಂಡವರ ಚಿಕಿತ್ಸೆಯ ಹಣವನ್ನು ರಾಜ್ಯ | ನಡೆದಿರುವುದಿಲ್ಲ. 2019-20ನೇ ಸಾಲಿನ ದಿನಾಂಕ:19.12.2019ರಂದು 
ಸರ್ಕಾರದಿಂದ ನೀಡಲಾಗಿದೆಯೇ; ನೀಡಿದ್ದರೆ ನಡೆದ ಗಲಭೆಗೆ ಸಂಬಂಧಿಸಿದಂತೆ ಲಭ್ಯ ದಾಖಲಾತಿಗಳ ಪ್ರಕಾರ 
ವಿವರ ನೀಡುವುದು; ಮಂಗಳೂರು ಗಲಭೆಯಲ್ಲಿ | ಗಲಭೆಯಲ್ಲಿ ಗಾಯಗೊಂಡವರ ವಿವರ ಕೆಳಗಿನಂತಿದೆ. 
ಗಾಯಗೊಂಡವರ ಸಂಖ್ಯೆ ಎಷ್ಟು ಅವರು 
ಪಾವತಿಸಿದ ಆಸ್ಪತ್ರೆಯ ಚಿಕಿತ್ಸೆ ಬಿಲ್ಲು ಎಷ್ಟು ಗಾಯಗೊಂಡ ಸಾರ್ವಜನಿಕರ ಸಂಖ್ಯೆ : 15 
ವಿವರ ನೀಡುವುದು; 

ನ] ಮಂಗಫೊರು ಗಲಭೆಯಲ್ಲಿ FEE] ಮಂಗಳಾರು ಗಲಭಿಯಲ್ಲಿ ಗಾಯಗೊಂಡ ಪೊಲೀಸರ ಸಂಖ್ಯೆ ಹಾಗೂ 
ಪೊಲೀಸರ ಸಂಖ್ಯೆ 'ಎಷ್ಟು ವಿವರ | ಚಿಕಿತ್ಸೆ ಪಡೆದ ಆಸ್ಪತ್ರೆಯ ವಿವರ ಕೆಳಗಿನಂತಿದೆ. 
ನೀಡುವುದು; ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ 1. ಗಾಯಗೊಂಡ ಪೊಲೀಸರ ಸಂಖ್ಯೆ :72 
ಪಡೆದಿದ್ದಾರೆ? (ವಿವರ ನೀಡುವುದು) 2. ವೆನ್ಲಾಕ್‌ ಆಸ್ಪತ್ರೆ ; 68 

3. ಎ.ಜೆರಸ್ಪತ್ರೆ : 02 
4. ಹೊಲೀಸ್‌ ಲೇನ್‌ ಸರಕಾರಿ ಆಸ್ಪತ್ರೆ : 01 
L [ | 5. ಕೆ.ಎಂ.ಸಿ.ಜ್ಯೋತಿ : 01 -] 


ಹೆಚ್‌ಡಿ 86 ಎಸ್‌ಎಸ್‌ಟಿ 2020 


Ae 
(ಬಸವರಾಜ ಜೊಮ್ಮಾಜಗ 
ಗೃಹ ಸಚಿವರು 


